[sd 


ಕರ್ನಾಟಕ ವಿಧಾನ ಪರಿಷತು 


ಪಡಿಸಿಕೊಂಡು ಆರ್ಥಿಕ ಅಪರಾಧವೆಸಗಿದ 


ಅಧಿಕಾರಗಳ ವಿರುದ್ಧ ಅಪರಾಧ 
ಮೊಕದ್ದಮೆಯನ್ನು ಇದುವರೆಗೂ 
ಹೂಡದಿರಲು ಕಾರಣವೇನು? (ಕ್ರಮ 


ಕೈಗೊಂಡಿದ್ದಲ್ಲಿ ದಾಖಲೆಗಳ ಸಹಿತ ವರದಿ 


ನೀಡುವುದು) 


1 ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ .: 1309 . 
2 ಸದಸ್ಯರ ಹೆಸರು : ಶ್ರೀ ಅಡಗೂರ್‌ ಹೆಚ್‌. ವಿಶ್ವನಾಥ್‌ (ನಾಮನಿರ್ದೇಶನ 
ಹೊಂದಿದವರು) 
3 ಉತ್ತರಿಸುವ ದಿನಾಂಕ 23.09.2021 
4 ಉತ್ತರಿಸುವ ಸಚಿವರು ಗೃಹ ಸಚಿವರು 
ಪ್ರ ಪ್ರತ್ನೆ ಉತ್ತರ 

ಅ'`ಕಮಾಂಡೆಂಟ್‌ ಒಂದನೇ ಪೆಡೆ' ಕಮಾಂಡೆಂಟ್‌ ಒಂದನೇ ಪಡೆ ಎಸ್‌ಆರ್‌.ಎ. ಚೆಂಗಳೊರು 
ಕೆ.ಎಸ್‌.ಆರ್‌.ಪಿ. `ಬೆಂಗಳೂರು ರವರ | ಘಟಕದ ಮೆಸ್‌ ಮತ್ತು ಕ್ಯಾಂಟೀನ್‌ ವ್ಯವಹಾರದ ಬಗ್ಗೆ ದಿನಾಂಕ: 
ಘಟಕದಲ್ಲಿ ನಡೆಸುತ್ತಿರುವ ಕ್ಯಾಂಟೀನ್‌ | 01.01.2010 ರಿಂದ. 20.08.2015 ರವರೆಗೆ (ಐದು ವರ್ಷಗಳ) 
(ಊಟ ಮತ್ತು ಉಪಹಾರ) ನಲ್ಲಿ ದಿನಾಂಕ | ಅವಧಿಗೆ ಜಂಟಿ ನಿಯಂತ್ರಕರು, ಹಣಕಾಸು ಇವರು ವಿಶೇಷ 
01.01.2010 ರಿಂದ 20.08.2015ರ | ಆಂತರಿಕ ಲೆಕ್ಕಪರಿಶೋಧನೆ ನಡೆಸಿ ವರದಿಯನ್ನು ಸಲ್ಲಿಸಿರುತ್ತಾರೆ. 
ಅವಧಿಯಲ್ಲಿ ನಡೆದ ವೃವಹಾರದಲ್ಲಿ | ಈ ಹಣಕಾಸು ದುರುಪಯೋಗದ ಕುರಿತು ಕಮಾಂಡೆಂಟ್‌, 9ನೇ 
ರೂ.27,55,650/-ಗಳ ಹಣ | ಪಡೆ, ಕೆ.ಎಸ್‌.ಆರ್‌.ಪಿ. ಬೆಂಗಳೂರು ಇವರು ವಿಚಾರಣೆ 
ದುರುಪಯೋಗ ಆಗಿರುವುದು ಆಂತರಿಕ | ಕೈಗೊಂಡು ದಿನಾಂಕ 18.09.2021ರಂದು ವರದಿಯನ್ನು 
ಲೆಕ್ಕಪರಿಶೋಧನೆಯಲ್ಲಿ ' ಬೆಳಕಿಗೆ | ಸಲ್ಲಿಸಿದ್ದು, ಸದರಿ ವರದಿಯಲ್ಲಿ ಶ್ರೀ ಜೆ. ರೂಪೇಶ್‌, ಡೆಪ್ಯೂಟ 
ಬಂದಿರುವುದು ಸರ್ಕಾರದ ಗಮನಕ್ಕೆ | ಕಮಾಂಡೆಂಟ್‌ ಶ್ರೀ ಆರ್‌. ನಾಗೇಶ್‌, ಸ್ಟೆ್‌ರ್‌ಹೆಚ್‌ಸಿ-160, ಶ್ರೀ 
ಬಂದಿದೆಯೆಓ ರಫೀಕ್‌ ಉಲ್ಲಾಖಾನ್‌, ಸ್ನೆಆರ್‌ಹೆಚ್‌ಸಿ-81 ಇವರುಗಳ ಪ್ರಭಾರದ 

ಅವಧಿಯಲ್ಲಿ ಮೆಸ್‌ ಮತ್ತು ಕ್ಯಾಂಟೀನ್‌ ವ್ಯವಹಾರದಲ್ಲಿ 
ಅಂದಾಜು ರೂ.10,32.765/-ಗಳೆ ಹಣ 
ದಮುರುಪಯೋಗವಾಗಿರುವುದು ಹಾಗೂ ಶ್ರೀ ಜೆ. ರೂಪೇಶ್‌, 
ಡೆಪ್ಯೂಟಿ ಕಮಾಂಡೆಂಟ್‌ ಇವರ ಅವಧಿಯಲ್ಲಿ ಫೀಡಿಂಗ್‌ 
ಜಾರ್ಜ್‌ ಹಣ ರೂ.7,16,100/-ಗಳನ್ನು ಜೆಕ್‌ ಮುಖಾಂತರ 
ಪಡೆದು ಮೆಸ್‌ ನಿರ್ವಹಣೆ ನಂತರ ಬಂದ ಲಾಭಾಂಶವನ್ನು 
ಹಿಂದಿರುಗಿಸದೇ ದುರುಪಯೋಗಪಡಿಸಿಕೊಂಡಿರುವುದು "ಗಮನಕ್ಕೆ 
ಬಂದಿರುತ್ತದೆ. 

ಆ ಬಂದಿದ್ದಲ್ಲಿ, ಸದರಿ ವರದಿ ಅವ್ವಯ ಆರೋಪಿತರುಗಳ ವಿರುದ್ದ ಜಂಟಿ ಇಲಾಖಾ ವಿಚಾರಣೆ 
ಸಂಬಂಧಪಟ್ಟ ಆರೋಪಿತ ಅಧಿಕಾರಿಗಳ | ಜರುಗಿಸಲು ಡಿಜಿ೬ಐಜಿಖ ರವರು ದಿನಾಂಕ: 20.09.2021 ರಲ್ಲಿ 
ವಿರುದ್ಧ ಕೈಗೊಂಡ ಶಿಸ್ತಿನ ಕ್ರಮವೇನು; | ಪ್ರಸ್ತಾವನೆ ಸಲ್ಲಿಸಿದ್ದು ಇವರುಗಳ ವಿರುದ್ಧ ಜಂಟಿ ಇಲಾಖಾ 
ಹಾಗೂ ದುರುಪಯೋಗಗೊಂಡ | ವಿಚಾರಣೆ ಜರುಗಿಸಲು ಹಾಗೂ ದುರುಪಯೋಗವಾದ 
27,55,650/- ರೂ ಗಳನ್ನು ಸಂಬಂಧಪಟ್ಟ ಹಣವನ್ನು ವಸೂಲಿ ' ಮಾಡಲು ಪರಿಶೀಲಿಸಿ 
ಅಧಿಕಾರಿಗಳಿಂದ ವಸೂಲಿ ಮಾಡಿ ಸರ್ಕಾರಕ್ಕೆ | ಕ್ರಮವಹಿಸಲಾಗುವುದು. 
ಜಮಾ ಮಾಡಲಾಗಿದೆಯೇ; 

ಇ 1[ರೂ.27,೨,650/- ಮರುಷಪಯೋಗ' ಹಣ ಮರುಪಯೋಗದೆ`'ಆರೋಪದ ಕುರಿತು ಆರೋಪಿತರುಗಳ 


ವಿರು ಕ್ರಿಮಿನಲ್‌ ಪ್ರಕರಣ ದಾಖಲಿಸಲು ಕ್ರಮ 


ವಹಿಸಲಾಗುವುದು. 


ಸಂಖ್ಯೆ ಒಇ 234 ಪಿಇಜಿ 2021 


4 
(ಆರಗ ಮ) 


ಗೃಹ ಸಚಿವರು 


